ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳ ಪಟ್ಟಿ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ 19ನೇ ಜುಲೆ 4 2019 
ಐಟಿ ಪಾರ್ಕ್‌ ಉಪವಿಜ್ಞಾನ ಕೇಂದ್ರ ಮತ್ತು ತಾರಾಲಯಗಳ ಪ್ರಗತಿ ಕುರಿತು 
ಶ್ರೀ ಎಸ್‌.ಆರ್‌. ಪಾಟೇಲ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) - 


61 (413) ಉಪ ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ಈ ಹಿಂದೆ ಆಯವ್ಯಯದಲ್ಲಿ ಮಂಜೂರಾತಿಯಾದ ಬಾಗಕಲಕೋಟೆ, ವಿಜಯಪುರ ಹಾಗೂ ಬೀದರ್‌ ಜಿಲ್ಲೆಯಲ್ಲಿನ ಐಟಿ 
ಪಾರ್ಕ್‌ಗಳ ಪ್ರಗತಿ ಯಾವ ಹಂತದಲ್ಲಿದೆ ; ನಿರೀಕ್ಷಿತ ಪ್ರಗತಿಯಾಗದಿದ್ದಲ್ಲಿ ಕಾರಣವೇನು ; 


(ಆ) ಈ ಹಿಂದೆ ಆಯವ್ಯಯದಲ್ಲಿ ಮಂಜೂರಾತಿಯಾದ ಬಾಗಲಕೋಟೆ ಹಾಗೂ ವಿಜಯಪುರ ಜಿಲ್ಲೆಯಲ್ಲಿನ ಉಪ ವಿಜ್ಞಾನ ಕೇಂದ್ರಗಳ 
ಪ್ರಗತಿ ಯಾವ ಹಂತದಲ್ಲಿದೆ ; ನಿರೀಕ್ಷಿತ ಪ್ರಗತಿಯಾಗದಿದ್ದಲ್ಲಿ ಕಾರಣವೇನು ; (ಪೂರ್ಣ ವಿವರ ನೀಡುವುದು) 


(ಇ) ಬಾಗಲಕೋಟೆಯಲ್ಲಿ ತಾರಾಲಯ (ಪ್ಲಾನಿಟೋರಿಯಂ) ನಿರ್ಮಿಸುವ ಕಾರ್ಯ ಯಾವ ಹಂತದಲ್ಲಿದೆ ; 
(ಈ) ಇದರ ನಿರ್ಮಾಣ ವಿಳಂಬವಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಉ) ಬಂದಿದ್ದಲ್ಲಿ, ಸರ್ಕಾರ ಕೈಗೊಂಡ ಕ್ರಮವೇನು ? 


